ಕರ್ನಾಟಕ ವಿಧಾನ ಪರಿಷತ್ತು 


ಸ್ಯ : ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 
ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ ; 994 
ಉತ್ತರಿಸಚೇಕಾದ ದಿನಾಂಕ 10.03.2021. 


ಉತ್ತೆರಿಸಜೇಕಾದ ಸಚಿವರು 


: ಮಾನ್ಯ ಪಶುಸಂಗೋಪನೆ ಸಚಿವರು. 


ಕಸಂ ಹಕಗ ಉತ್ತರಗಳ 
ಅ [ರಾಜ್ಯದಲ್ಲಿ `ಪ್ರಾಣಿಗಳಿಗಾಗಿ` "ಎಷ್ಟು "ಆಂಬುಲೆನ್ಸ್‌ ಪಪ `ಸಂಗೋಫನಾ' ಇಲಾಖೆಯಲ್ಲಿ" ಆಂಬುಲೆನ್ಸ್‌ ವ್ಯವಸ್ಥೆ | 
ವ್ಯವಸ್ಥೆ ಇದೆ: (ತಾಲ್ಲೂಕುವಾರು ವಿವರ | ಇರುವುದಿಲ್ಲ. 
ಒದಗಿಸುವುದು) 
ಆ"|ಸದರ ಆಂಬುಲೆನ್ಸ್‌ ವ್ಯವಸ್ಥೆಯ [ರಾಜ್ಯದಲ್ಲಿ `ಸಾಕುಪ್ರಾಣಿಗಿಗಾಗ `ಆಂಬುಕನ್ಸ್‌ ವ್ಯವಸ್ಥೆ | 
ಪ್ರಯೋಜನವನ್ನು ಜನತೆ ಯಾವ ಪ್ರಮಾಣದಲ್ಲಿ | ಇರುವುದಿಲ್ಲ ಆದರೆ 15 ಜಿಲ್ಲೆಗಳಲ್ಲಿ ಸುಸಜ್ಜಿತ ಚಿಕಿತ್ಸಾ 
ತಮ್ಮ ಪ್ರಾಣಿಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ: | ವಾಹನಗಳ ಮೂಲಕ (ಪಶು ಸಂಜೀವಿನಿ) ತಜ್ಞ ಪಶುವೈದ್ಯರ 
(ತಾಲ್ಲೂಕುವಾರು ವಿವರ ಒದಗಿಸುವುದು) ಸೇವೆಯನ್ನು ಬಳಸಿಕೊಂಡು ಪಶುಪಾಲಕರ ಮನೆ ಬಾಗಿಲಲ್ಲಿ 
ಶಸ್ತ್ರಚಿಕಿತ್ಸೆ ಹಾಗೂ ವಿಶೇಷ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. 
ಸ್ಥಫೇಯ ಪಶುವೈದ್ಯರು ತಮ್ಮ ಹಂತದಲ್ಲಿ ಚಿಕಿತ್ಸೆ ನೀಡಲು 
ಕಷ್ಟವಾದ ಸಂದರ್ಭಗಳಲ್ಲಿ "ಮತ್ತು ವಿಶೇಷ ಶಸ್ತಚಿಕಿತ್ಸೆ 
ನಡೆಸಬೇಕಾದ ಸಂದರ್ಭ ಬಂದಾಗ ಪಶು ಸಂಜೀವಿನಿ 
ಸೇವೆಯನ್ನು ಸಂಪರ್ಕಿಸಿ ಜಿಲ್ಲಾಮಟ್ಟದ ತಜ್ಞರ ಮೂಲಕ 
ಚಿಕಿತ್ಸೆ ನೀಡಲಾಗುತ್ತಿದೆ. ಪಶು ಸಂಜೀವಿನಿ ವಾಹನಗಳು 
ಜಿಲ್ಲಾ ಕೇಂದ್ರದಲ್ಲಿ ಸ್ಥಾಪನೆಗೊಂಡಿದ್ದು ಸ್ಥಳೀಯ 
ಪಶುವೈದ್ಯರ ಬೇಡಿಕೆಯನುಸಾರ ಇಡೀ ಜಿಲ್ಲೆಗೆ ಸೇವೆ 
ನೀಡುತಿವೆ. 
ಜಿಲ್ಲಾವಾರು ಚಿಕಿತ್ಸೆ ನೀಡಿದ ಮಾಹಿತಿಯನ್ನು ಅನುಬಂಧ- 
1 ರಲ್ರಿ ನೀಡಿದೆ. 
ಇ ಸದರಿ ಆಂಬುಲೆನ್ಸ್‌ ವ್ಯವಸ್ಥೆಯನ್ನು ಸರ್ಕಾರ ಪಶುಸಂಗೋಪನಾ ಇಲಾಖೆಯಲ್ಲಿ ಆಂಬುಲೆನ್ಸ್‌ `ವೈವಸ್ಥೆ | 
ಹೊಂದಿರುವುದು ಸಾಮಾನ್ಯ ಜನತೆಗೆ | ಇರುವುದಿಲ್ಲ. ಆದರೆ, ಪಶು ಸಂಜೀವಿನಿ ಸೇವೆಗೆ 


ಪ್ರಚಾರ 


ತಿಳಿದಿದೆಯೇ: ಇಲ್ಲದಿದ್ದಲ್ಲಿ ವ್ಯಾಪಕ 
ನೀಡಲು ಸರ್ಕಾರದ ಕ್ರಮಗಳೇನು? 


ಮಾಧ್ಯಮಗಳ ಮೂಲಕ ವ್ಯಾಪಕ ಪ್ರಚಾರ ನೀಡಲಾಗಿರುತ್ತದೆ. 
ತಜ್ಞ ಪಶುವೈದ್ಯಕೀಯ ಸೇವೆಯನ್ನು ಪಶುಪಾಲಕರ 
ಸಹಾಯವಾಣಿ ಸಂಖ್ಯೆ:1962 ರೊಂದಿಗೆ ಸಂಯೋಜಿಸಿ 
ಸೇವೆಯನ್ನು ಒದಗಿಸಲಾಗುತ್ತಿದೆ ಹಾಗೂ ರಾಜ್ಯದ ಎಲ್ಲಾ 
ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ" ಮಾಹಿತಿಯನ್ನು ಪ್ರದರ್ಶಿಸಲು 
ಸೂಚಿಸಲಾಗಿದೆ 


ಪಸಂಮೀ ಇ-74 ಸಲೆವಿ 2021 


ಪ್ರಭು ಬೆ. ಟದ್ರಾಣ್‌ 
ಪಶುಸಂಗೋಪನೆ ಸಚಿವರು 


ಅನುಬಂಧ-1 


ಪಶು ಸಂಜೀವಿನಿ ವಾಹನದ ಮೂಲಕ ಚಿಕಿತ್ಸೆ ನೀಡಿದ ಜಿಲ್ಲಾವಾರು ಮಾಹಿತಿ 


ಚಿತೆಗೆ ತೆರಳಿದ ಗ್ರಾಮಗಳ | ಪುಶು ಚಿಕಿತ್ಸೆ ಮತ್ತು ತುರ್ತು ಚಿಕಿತ್ತೆ 


3 
ಜಿಲ್ಲೆಯ ಹೆಸರು 

ಸಂ. ಸಂಖ್ಯೆ ನೀಡಲಾದ ಜಾನುವಾರುಗಳ ಸಂಖ್ಯೆ 
1 ಮೈಸೂರು 22 30 

2 ಮಂಡ್ಯ 16 28 

3 ಶಿವಮೊಗ್ಗೆ (| 24 32 

4 ಚಿತ್ರದುರ್ಗ 37 49 

3 


- 


7 ಹಾಸನ, [x 179 

8 ವಿಜಯಪುರ I 28 | 
9 ಧಾರವಾಡ 14 44 

10 ಬೀದರ್‌ 19 36 H 
Il ಬೆಳಗಾವಿ 19 25 

12 ರಾಯಚೂರು 14 14 

13 ಕಲಬುರ್ಗಿ 2 6 

14 ದಕ್ಷಿಣ ಕನ್ನಡ 23 292 

15 ಯಾದಗಿರಿ 12 12 


